ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ ೭8ನೇ ಜನವರಿ, 2014 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1 ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಮೂರನೇ ಪಟ್ಟ 
ಆ) ದಿನಾಂಕ 27.೦1.2೦14ರ ಎರಡನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ಸಣ್ಣ ಕೈಗಾರಿಕೆಗಳು, 
ಶ್ರೀ ಸಿ.ಟ. ರವಿ ಅವರ ಚುಕ್ಕೆ ಮುಜರಾಯು ಮತ್ತು ಸಕ್ಕರೆ ಸಚಿವರು 
ಗುರುತಿನ ಫ್ರಶ್ನೆ ಸಂಖ್ಯೆ: 28(456) 
ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೂರನೇ ಪಟ್ಟ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


(ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಹಾಗೂ 
ಎರಡನೇ ಪಟ್ಟಿಯ ರೀತ್ಯಾ) 


G. ಅಜ೯ಯನ್ಕೊಪ್ಪಿಸುವುದು 


ಶ್ರೀ ಕೆ. ಎನ್‌. ರಾಜಣ್ಣ (ಸದಸ್ಯರು) ಅವರು:- 
ಮಧುಗಿರಿ ತಾಲ್ಲೂಕು ಕೊಟಗಾಲ್ಲಹಳ್ಳ ಗ್ರಾಮಕ್ಕೆ ಪಶು ಆಸ್ಪತ್ರೆ 


ಮಂಜೂರಾತಿ ಬಗೆಗಿನ ಅರ್ಜಯನ್ನೊಪ್ಪಿಸುವುದು. 


ಪು.ತಿ.ನೋ., 


-D- 


4. ಶಾಸನ ರಚನೆ 


I ವಿಧೇಯಕಗಳನ್ನು ಮಂಡಿಸುವುದು. 


1 ಕರ್ನಾಟಕ ವಿಧಾನಮಂಡಲದವರ ವೇತನಗಳು, ನಿವೃತ್ತಿ ವೇತನಗಳು ಮತ್ತು 
ಭತ್ಯೆಗಳ (ತಿದುಪಡಿ) ವಿಧೇಯಕ, 2೭೦14 
ಶೀ ಟ.ಅ. ಜಯೆಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪಶುಸಂಗೋಪನೆ 
ಸಚಿವರು) ಅವರು:- 


ಅ) ೨೦14ನೇ ಸಾಅನ ಕರ್ನಾಟಕ ವಿಧಾನಮಂಡಲದವರ ವೇತನಗಳು, 
ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


೨) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ವಿನಯಕುಮಾರ್‌ ಸೊರಕೆ (ಸಗರಾಭವೃದ್ಧಿ ಸಜಿವರು) ಅವರು:- 


ಅ) 2೦14ನೇ ಸಾಆನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 
(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


|1| ವಿಧೇಯಕಗಳನ್ನು ಪರ್ಯಾ ಲೋಜಿಸುವುದು 
ಹಾಗೂ ಅಂಗೀಕರಿಸುವುದು 


1) ಕರ್ನಾಟಕ ಖಾಸಗಿ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂದಿಗಳ 
(ವೇತನ, ನಿವೃತ್ತಿ ವೇತನ ಮತ್ತು ಇತರ ಸೌಲಭ್ಯಗಳ ನಿಯಂತ್ರಣ) ವಿಧೇಯಕ, 2೦14 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಖಾಸಗಿ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ 


ಸಿಬ್ಬಂದಿಗಳ (ವೇತನ, ನಿವೃತ್ತಿ ವೇತನ ಮತ್ತು ಇತರ ಸೌಲಭ್ಯಗಳ ನಿಯಂತ್ರಣ) 
ವಿಧೇಯಕವನ್ನು ಪಯಾ8?ಲೋಚಿಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2) ಕರ್ನಾಟಕ ವಿಧಾನಮಂಡಲದವರ ವೇತನಗಳು, ನಿವೃತ್ತಿ ವೇತನಗಳು ಮತ್ತು 
ಭತ್ಯೆಗಳ (ತಿದುಪಡಿ) ವಿಧೇಯಕ, 2೦14 
ಶ್ರೀ ಟ.ಅ. ಅಯೆಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪಶುಸಂಗೋಪನೆ 
ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ವಿಧಾನಮಂಡಲದವರ ವೇತನಗಳು, ನಿವೃತ್ತಿ 
ವೇತನಗಳು ಮತ್ತು ಭತ್ಯೆಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


-3- 


3) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ವಿನಯಕುಮಾರ್‌ ಸೊರಕೆ (ನಗರಾಭವೃದ್ಧಿ ಸಚಿವರು) ಅವರು:- 


ಅ) 2೦14ನೇ ಸಾಆನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 
(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಜಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


5. ರಾಜ್ಯಪಾಲರ ಭಾಷಣಕ್ಷೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


ದಿನಾಂಕ 24ನೇ ಜನವರಿ 2೦14ರಂದು ಶ್ರೀ ಬಸವರಾಜ ರಾಯರೆಡ್ಡಿ 
ಆ "2೦14ರ ಜನವರಿ 2೨೦೨ರಂದು ವಿಧಾನಮಂಡಲದ ಉಭಯ ಸದನಗಳ 

ದಸ್ಯರನ್ನುದ್ದೇಶಿಸಿ ದಯಪಾಲಅಸಿದ ಭಾಷಣಕ್ಥಾಗಿ ಈ ಅಧಿವೇಶನದಲ್ಲ ಸೇರಿರುವ 
J i ಸದಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣಿ ಕೋರುತ್ತೇವೆ” 
ಎಂದು ಸೂಚಿಸಿದ ಪ್ರಸ್ತಾಪದ ಮೇಲೆ ಮುಂದುವರೆದ ಚರ್ಚೆ. 


6. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ವಿಜಯಾನಂದ್‌ ಎಸ್‌. ಕಾಶಪ್ಪನವರ ಅವರು ಬಾಗಲಕೋಟೆ ಜಲ್ಲೆ ಹುನಗುಂದ 
ತಾಲ್ಲೂಕಿನ ಮರೋಳ ಏತ ನೀರಾವರಿ ಯೋಜನೆಯ ಕಾಮಗಾರಿಯು ಕಳಪೆ 
ಮಟ್ಟದಲ್ಲದ್ದು ವಿಕಂಬವಾಗುತ್ತಿರುವುದರಿಂದ ರೈತರಿಗೆ ತೊಂದರೆಯುಂಬಾಗಿರುವ ಬಗ್ಗೆ 
ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಈ ತುಕಾರಾಂ ಅವರು ತುಂಗಾಭದ್ರಾ ಜಲಾಶಯದ ಹೆಚ್‌.ಎಲ್‌.ಸಿ. 
ಕಾಲುವೆಯಿಂದ ನಾರಿಹಳ್ಳ ಜಲಾಶಯಕ್ಕೆ ನೀರು ಹರಿಸಿ ಬಳ್ಳಾರಿ ಜಲ್ಲೆ ಸಂಡೂರು 
ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಸುವ ಬಗ್ಗೆ ಮಾನ್ಯ ನಗರಾಭವೃದ್ಧಿ 
ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ಬಸವನ ಬಾಗೇವಾಡಿ ತಾಲ್ಲೂಕಿನ 
ಮವ ಮತ್ತು ನಿಡಗುಂದಿ ಗ್ರಾಮಗಳನ್ನು ಹೋಬಳ ಕೇಂದ್ರಗಳನ್ನಾಗಿ ಘೋಷಣೆ 
ಮಾಡುವ ಬಧ್ಯೆ ಮಾನ್ಯ ಕಂದಾಯ ಸಚಿವರ pS ಸೆಕೆಯುವುದು. 


4. ಶ್ರೀ ಎನ್‌.ಚಲುವರಾಯಸ್ವಾಮಿ ಅವರು ಬೆಂಗಳೂರು ಉತ್ತರ ತಾಲ್ಲೂಕು 
ಅರ್ಕಾವತಿ ಬಡಾವಣಿಗೆ ಸಂಬಂಧಿಸಿದಂತೆ ಐ.ಎಸ್‌.ಆರ್‌.ಓ ವರದಿಯಂತೆ ಸರ್ಕಾರ 
ಹೊರಡಿಸಿರುವ ಅಧಿಸೂಚನೆಯನ್ನು ಹುನರ್‌ ಪರಿಶೀಆಸುವ ಬಣ್ಣೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಕೆಯವುದು. 

ಪು.ತಿ.ನೋ,, 


VE 


5. ಶ್ರೀ ಹೆಚ್‌. ಡಿ. ರೇವಣ್ಣ ಅವರು ಹಾಸನ ಜಲ್ಲೆ ಹೊಳೆನರಸಿಪುರ ಕ್ಷೇತ್ರ ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜುಗಳ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ 
ಕಾಲೇಜುಗಳಗೆ ಭೋದಕ/ಭೋದಕೇತರ ಸಿಬ್ದಂದಿಗಳ ಹಾಗೂ ಮೂಲಭೂತ 
ಸೌಕರ್ಯಗಳ ಕೊರತೆಯಿಂದ ಗ್ರಾಮೀಣ ವಿದ್ಯಾರ್ಥಿಗಳಗೆ ತೊಂದರೆಯಾಗುತ್ತಿರುವ 
ಬಣ್ಣೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚವರ ಗಮನ ಸೆಳೆಯವುದು. 


6. ಶ್ರೀ ಕೆ.ಜ. ಬೋಪಯ್ಯ ಅವರು ಕೊಡಗು ಜಲ್ಲೆಯಲ್ಲ ಎಲ್ಲಾ ಬಾಣಿ ಜಾಗಗಳಗೆ 
ಕಂದಾಯ ವಿಧಿಸುವಂತೆ ಭೂ ಕಂದಾಯ ಕಾಯ್ದೆ 8೦(1)ನ್ನು ತಿದ್ದುಪಡಿ ಮಾಡಿದ್ದರೂ 
ಅನುಷ್ಠಾನವಾಗದೇ ಬಾಣಿ ಜಾಗಗಳ ಮಾಲೀಕರಿಗೆ ತೊಂದರೆಯಾಗುತ್ತಿರುವ ಬದ್ದೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯವುದು. 


7. ಕ್ರೀ ಹೆಚ್‌. ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ಮತ್ತು 
ಆಲೂರು ತಾಲ್ಲೂಕುಗಳಲ್ಲ ಕಾಡಾನೆಗಳ ದಾಳ ಹೆಚ್ಚಾಗಿದ್ದು, ಆನೆಗಳನ್ನು ಹಿಡಿಯುವ 
ಕಾರ್ಯಾಚರಣೆ ಪ್ರಾರಂಭವಾಗದೆ ಅಲ್ಲನ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ 
ಬಣ್ದೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


ಆ. ಕ್ರೀ ಕೆ.ಎನ್‌. ರಾಜಣ್ಣ ಅವರು ತುಮಕೂರು ವಿಶ್ವವಿದ್ಯಾಲಯದ ಸ ಸರ್ಕಾರಿ ಪ್ರಥಮ 
ದರ್ಜೆ ಕಾಲೇಜನ ಅಂಕಿ ಚಿಎಸ್ಟಿ ವಿದ್ಯಾರ್ಥಿಗಳ ಗಣಿತಶಾಸ್ತ್ರ ಉತ್ತರ ಪತ್ರಿಕೆಗಳು 
ಕಾಣಿಯಾಗಿದ್ದು ಪ್ರಾಂಶುಪಾಲರು ಕರ್ತವ್ಯ ಲೋಪ ಎಸಗಿರುವ ಬಣ್ಣೆ ಮಾನ್ಯ ಉನ್ನತ 
ಶಿಕ್ಷಣ ಮತ್ತು ಪ್ರ ಪ್ರವಾಸೋದ್ಯಮ ಸ ಸಚಿವರ ಗಮನ ಸೆಕೆಯವುದು. 


7. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬದ್ಗೆ ಅಲ್ಲ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ  ಕೆ.ಎಂ.ಶಿವಅಂಗೇಗೌಡ, ಕೆ.ಎಸ್‌. ಮಂಜುನಾಥ್‌, 
ಬ.ಸುರೇಶ್‌ಗೌಡ, ಎಂ.ಕೃಷ್ಣಾರೆಡ್ಡಿ ಹಾಗೂ ವೈ.ಎನ್‌. ರುದ್ರೇಶ್‌ಗೌಡ ಹಾಗೂ ಇತರರು 
ಬಯಲು ಪೀಮೆ ಪ್ರದೇಶಗಳಾದ ಅರಸೀಕೆರೆ, ತುಮಕೂರು, ಕೋಲಾರ, 
ಚಿಕ್ಕಬಳ್ಳಾಪುರ ಹಾಗೂ ಇತರ ಪ್ರದೇಶಗಳಲ್ಲ ಎತ್ತಿನಹೊಳೆ ಯೋಜನೆಯನ್ನು 
ಕೈಗೆತ್ತಿಕೊಳ್ಳುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಹೆಚ್‌.ಡಿ. ಕುಮಾರಸ್ವಾಮಿ, ಸಿ:ಟ. ರವಿ 
ಬ.೮ಿ. ನಿಂಗಯ್ಯ, ಕೆ.ಜ. ಬೋಪ ಪಯ್ಯ' ಹಾಗೂ ಇತರರು ಚಿಕ್ಕಮಗಳೂರು ಜಲ್ಲೆ 
ಮೂಡಿಗೆರೆ ತಾಲ್ಲೂಕಿನ ಕಳಸಾ ಹೋಬಳಯ ಇನಾಂ ಭೂಮಿ ವ ತೆರವು 
ಕಾರ್ಯಾಚರಣೆ ಆರಂಭಸಿರುವುದರಿಂದ ರೈತ ಹುಟುಂಬಗಳಗೆ 
ತೊಂದರೆಯುಂಬಾಗುತ್ತಿರುವ ಬಣ್ಣೆ ಚರ್ಚೆ. 


ಪು.ತಿ.ನೋ., 


-೮ಈ- 


3. ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರು ಅರ್ಕಾವತಿ ನದಿ ಮತ್ತು ಕುಮುದ್ಧತಿ 
ನದಿಗಳ 1 8.ಮೀ. ವ್ಯಾಪ್ತಿಯಲ್ಲಿ ಯಾವುದೇ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕೆ 
ಬಳಕೆ ಮಾಡದಿರುವ ಬಣ್ಣಿ ಹೊರಡಿಸಿರುವ ಸರ್ಕಾರಿ ಆದೇಶಕ್ಕೆ ತಿದ್ದುಪಡಿ ತರುವ 
ವಿಷಯದ ಬಣ್ಣಿ ಚರ್ಚೆ. 


ಪಿ.ಹಿಂಪ್ರಕಾಶ 
ಕಾಯ೯ದರ್ಶಿ 


RN 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


